೧ 


9 ನ ನವ 
॥ ಪಿಳ್ಳಂಗೋವಿಯ ಚೆಲ್ಪ ಕೃಷ್ಣ ॥ 


ಪಿಳ್ಳಂಗೋವಿಯ ಚೆಲ್ಪ ಕೃಷ್ಣನ । ಎಲ್ಲಿ ನೋಡಿದಿರಿ | ರಂಗಾನ ಎಲ್ಲಿ ನೋಡಿದಿರಿ ॥ ಪ ॥ 
ಎಲ್ಲಿ ನೋಡಿದರಲ್ಲಿ ತಾನಿಲ್ಲ । ದಿಲ್ಲವೆಂದು ಬಲ್ಲ ಜಾಣರು ॥ ಅ ॥ 


ನಂದಗೋಪನ ಮಂದಿರಗಳ ಸಂದು ಗೊಂದಿನಲಿ । 
ಚಂದ ಚಂದದ ಗೋಪಬಾಲರ ವೃಂದ ವೃಂದದಲಿ ॥ 
ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ । 
ಅಂದದಾಕಳ ಕಂದಕರುಗಳ ಮುಂದೆ ಮುಂದೆಯಲಿ ॥ ೧ ॥ 


ಶ್ರೀಗುರೂಕ್ತಸದಾಸುಮಂಗಲ ಯೋಗ ಯೋಗದಲಿ । 

ಆಗಮಾರ್ಥದೊಳಗೆ ಮಾಡುವ ಯಾಗಯಾಗದಲಿ ॥ 

ಶ್ರೀಗೆ ಭಾಗ್ಯ ನಾಗಿವರ್ತಿಪ ಭೋಗ ಭೋಗದಲಿ । 
ಭಾಗ್ಯವಂತರು ಸದಾ ಭಾಗಿ ಪಾಡುವ ರಾಗರಾಗದಲಿ ॥ ೨ ॥ 


ಈ ಚರಾಚರದೊಳಗೆ ಜನಂಗಳಾಚೆ ಈಚೆಯಲಿ । 
ಖೇಚರೇಂದ್ರನ ಸುತನ ರಥದ ಚೌಕ ಪೀಠದಲಿ ॥ 
ನಾಚದೆ ಮಾಧವ ಎಂಬ ಭಕುತರ ವಾಚಕಂಗಳಲಿ । 
ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲಿ ॥ ೩ ॥ 


ಬರಹ - ಉಚಿತ ಭಾರತೀಯ ಭಾಷಾ ತಂತ್ರಾಂಶ ಭಾನುವಾರ, ಜನವರಿ ೨೨, ೨೦೧೨ 


